ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಕೆ.ಎ.ಎಸ್‌ ಹುದ್ದೆಯಿಂದ ಐ.ಎ.ಎಸ್‌. ಹುದ್ದೆಗೆ ಪದೋನ್ನತಿ ಬಗ್ಗೆ 


ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ (ಶಿಕ್ಷಕರ ಕೇತು) :- 
693 (987) ಮಾನ್ಯ ಮುಖ್ಯಮಂತಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಶಾರ್ಟ್‌ ಸರ್ವೀಸ್‌ ಕಮೀಷನ್‌ ಅಡಿಯಲ್ಲಿ ಸೇವೆ ಸಲ್ಲಿಸಿ ರಾಜ್ಯ ಸಿವಿಲ್‌ ಸೇವೆಯಲ್ಲಿರುವ 
ಅಧಿಕಾರಿಗಳಿಗೆ ಬಡ್ತಿ ನೀಡುವಾಗ ನಿಯಮಗಳಲ್ಲಿ ವಿಶೇಷ ಅವಕಾಶವಿದ್ಯಾಗ್ಯೂ ಸರ್ಕಾರ ಇದನ್ನು 
ಪರಿಗಣಿಸದಿರುವುದು ನಿಜವೇ; ನಿಜವಿದ್ಧಲ್ಲಿ, ಕಾರಣಗಳೇನು; 


(4 


(ಆ) ಕೇ೦ದ್ರ ಸರ್ಕಾರವು ಶಾರ್ಟ್‌ ಸರ್ವೀಸ್‌ ಕಮೀಷನ್ಸ್ನ್‌ ಅಧಿಕಾರಿಗಳ ನೇಮಕಾತಿ ಅರ್ಹತಾ 
ದಿನಾಂಕವನ್ನು ನಿರ್ಧರಿಸಲು ಆಯಾ ರಾಜ್ಯ ಸರ್ಕಾರಗಳೇ ಪ್ರಾಧಿಕಾರಿಗಳೆಂದು ಹೇಳಿದ್ದರೂ ಇಲ್ಲಿಯ 
ಸರ್ಕಾರಿ ಸಿವಿಲ್‌ ಸೇವೆಯಲ್ಲಿರುವ ನೌಕರರ ಜೀಷ್ಠತೆಯನ್ನು ಇನ್ನು ಏಕೆ ನಿಗಧಿಪಡಿಸಿರುವುದಿಲ್ಲ; 


(ಇ) ಕೇ೦ದ್ರ ಲೋಕಸೇವಾ ಆಯೋಗವು ಬಡ್ತಿ ನಿಯಮಗಳಲ್ಲಿ ಶಾರ್ಟ್‌ ಸರ್ವೀಸ್‌ ಕಮೀಷನ್‌ 
ಅಧಿಕಾರಿಗಳ ಜೀಷ್ಠತೆಯನ್ನು ಸೈನ್ಯದಲ್ಲಿ ಸಲ್ಲಿಸಿದ ಸೇವಾವಧಿಯನ್ನು ಪರಗಣಿಸಿ ನಿರ್ಧರಿಸಬೇಕು ಎಂದು 
ಸೂಚಿಸಿದ್ಧಾಗ್ಯೂ ಕೇವಲ ರಾಜ್ಯ ಸಿವಿಲ್‌ ಸೇವೆಯ ಅವಧಿಯನ್ನು ಪರಿಗಣಿಸಿ ಕೇ೦ದ್ರ ಲೋಕಸೇವಾ 
ಆಯೋಗಕ್ಕೆ ಪ್ರಸ್ತಾವನೆ ಕಳುಹಿಸಿರುವುದು ನಿಜವೆ; ನಿಜವಿದ್ಧಲ್ಲಿ ಕಾರಣಗಳೇನು; 


(ಈ) ಕೇ೦ದ್ರ ಆಡಳಿತ ನ್ಯಾಯ ಮಂಡಳಿ ತನ್ನ ಪತ್ರ ಸಿಎಟಿ 230/2016 ರಲ್ಲಿ ಕಾನೂನಿಗೆ 
ವಿರುದ್ಧ್ದವಾದದ್ದೆಂದು ಹೇಳಿದ್ದರೂ ನಿಯಮಬಾಹಿರವಾಗಿ ಕೆಲವರಿಗೆ ಅರ್ಹತಾ ದಿನಾಂಕವನ್ನು 
ನಿಗಧಿಪಡಿಸಿದ ಅಧಿಸೂಚನೆಯನ್ನು ಹಿಂಪಡೆದಿರುವುದು ನಿಜವೇ; ನಿಜವಿದ್ದಲ್ಲಿ ಅವರ ಹೆಸರು ಮತ್ತು 
ಹುದ್ದೆ ಕುರಿತು ಮಾಹಿತಿ ನೀಡುವುದು; 


(ಉ) ಸರ್ಕಾರದ ಜೀಷ್ಠತಾ ನಿಯಮಗಳು 1957ರ ನಿಯಮ 6(ಎ)ರ ಸೇವಾ ಜೀಷ್ಠತೆಯನ್ನು ಪರಿಗಣಿಸುವ 
ನಿಯಮಕ್ಕೆ ಅನ್ನ್ವಯವಾಗುವುದಿಲ್ಲ ಎಂದಾದರೆ ಅದಕೆ ಸಂಬಂಧಿಸಿದ ನ್ಯಾಯಾಲಯದ ತೀರ್ಪುಗಳನ್ನು 
ಅವಲಂಬಿಸಿರುವುದು ನಿಜವೇ; 


(ಊ) ನ್ಯಾಯಾಲಯ ನೀಡಿದ ಆದೇಶಗಳನ್ನು ಅವಲಂಬಿಸಿ ಕಾನೂನು ಅಭಿಪ್ರಾಯ ನೀಡುವಂತೆ 
ಕಾನೂನು ಇಲಾಖೆಯನ್ನು ಕೋರಿದ್ದೇಕೆ; ಕೋರಿದ್ದಲ್ಲಿ ಇಂತಹ ಪ್ರಕರಣಗಳ ಅಡಿಯಲ್ಲಿ ಸೇವೆ 
ಸಲ್ಲಿಸುತ್ತಿರುವ ಅಧಿಕಾರಿಗಳು ಬಡ್ಡಿಯಿಂದ ಐ.ಎ.ಎಸ್‌. ಹುದ್ದೆಯನ್ನು ಬಯಸಿದ್ಧಾರೆಯೇ? 


